ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಬೀದರ್‌ ನಗರದಲ್ಲಿ 2018 ರಲ್ಲಿ 
ಪ್ರಾರಂಭವಾದ ಸರ್ಕಾರಿ 
ಇಂಜನಿಯರಿಂಗ್‌ ಮಹಾವಿದ್ಯಾಲಯದ 
ಕಟ್ಟಡಕ್ಕಾಗಿ ಎಷ್ಟು ಹಣ 
ಬಿಡುಗಡೆಯಾಗಿದೆ; ಇನ್ನೂ ಬಾಕಿ 
ಇರುವುದೆಷ್ಟು; ಕಟ್ಟಡ ಕಾಮಗಾರಿ 
ಮುಗಿಯುವುದು ಯಾವಾಗ: 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
20/12/2021 | 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, 

ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


ಉತ್ತರ 


ಬೀದರ್‌ನ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು ಕಾಮಗಾರಿಗೆ 
ರಾಜ್ಯವಲಯದಿಂದ ರೂ.3800.00 ಲಕ್ಷ ಮತ್ತು ಕಲ್ಯಾಣ 
ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ವತಿಯಿಂದ ರೂ.2000.00 
ಲಕ್ಷ ಒಟ್ಟು ಅಂದಾಜು ವೆಚ್ಚ ರೂ.5800.00 ಲಕ್ಷಗಳಿಗೆ 
ಮಂಜೂರಾತಿ ನೀಡಿದ್ದು, ಈವರೆಗೂ ರಾಜ್ಯ ವಲಯದಿಂದ 
ರೂ.3800.00 ಲಕ್ಷ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ 
ಮಂಡಳಿ ವತಿಯಿಂದ ರೂ.500.00 ಲಕ್ಷ ಒಟ್ಟು ರೂ.4300.00 | 
ಲಕ್ಷಗಳು ಬಿಡುಗಡೆಗೊಂಡಿರುತ್ತದೆ. | 


ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 
ರೂ.1500.00 ಲಕ್ಷಗಳು ಬಾಕಿಯಿರುತ್ತದೆ. 


ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಬೀದರ್‌ ಸಂಸ್ಥೆಯ ಕಟ್ಟಡ | 
ನಿರ್ಮಾಣ ಕಾಮಗಾರಿಯು ಪ್ರಸ್ತುತ ಅಂದಾಜು ಶೇಕಡಾ 80 
ರಷ್ಟು ಪೂರ್ಣಗೊಂಡಿದ್ದು, 2022ನೇ ಮೇ ತಿಂಗಳ ಅಂತ್ಯಕ್ಕೆ | 
ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. 

AicT೭ ಅನುಮತಿ ಪಡೆದು ಬರುವ | ಎ.ಐ.ಸಿ.ಟಿ.ಇ.ಯ ಮಾರ್ಗಸೂಚಿಗಳ ಪ್ರಕಾರ ಕಟ್ಟಡ ಹಾಗೂ 
ಶೈಕ್ಷಣಿಕ ವರ್ಷದಲ್ಲಿ ಈ | ಇತರೆ ಅತ್ಯಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ 
ಮಹಾವಿದ್ಯಾಲಯ ನಂತರ ಎಐಸಿಟಿಇ ಯು ಪರಿಶೀಲಿಸಿ ಕಾಲೇಜನ್ನು 
ಪ್ರಾರಂಭಸಲಾಗುವುದೆಯೇ; ಪ್ರಾರಂಭಿಸಲು ಅನುಮತಿ ನೀಡುತ್ತದೆ. 

ಇಲ್ಲವಾದಲ್ಲಿ. ಇದಕ್ಕೆ ಸೂಕ್ತವಾದ 

ಕಾರಣ ನೀಡುವುದು: 


ನಿಗದಿತ ಸಮಯಕ್ಕೆ ಕಟ್ಟಡ ಕಾಮಗಾರಿ 
ಮುಗಿಸಲು ಯಾವ ಸರ್ಕಾರದಿಂದ 
ಯಾವ ಸೂಚನೆ ನೀಡಲಾಗಿದೆ: 
ಮಾರ್ಚ್‌ 2023 ರಂದು ಈ ಕಾಮಗಾರಿ 
ಪೂರ್ಣಗೊಳಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಬೀದರ್‌ ಸಂಸ್ಥೆಯ ಕಟ್ಟಡ 
ನಿರ್ಮಾಣ ಕಾಮಗಾರಿಯು ಪ್ರಸ್ತುತ ಅಂದಾಜು ಶೇಕಡಾ 80 
ರಷ್ಟು ಪೂರ್ಣಗೊಂಡಿದ್ದು, 2022ನೇ ಮೇ ತಿಂಗಳ ಅಂತ್ಯಕ್ಕೆ 
ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. 


ಸಂಖ್ಯೆ: ಇಡಿ 99 ಹೆಚ್‌ಪಿಟಿ 202) 


ರಾಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು 
ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


